Kerala Gazette No. 30 dated 26th July 2016 . 
PART I 


Section iii 


ಹಿಂಗ್ಸ್ 


GOVERS 


hುಕಿನಲ್ಲಿ 


RNMENT OF 


KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಎ) ಇಲಾಖೆ 


ಅಧಿಸೂಚನೆ 


ನಂಬ , 20478 / ಲೆಗ್ , ಎ2/ 2014 /ಕಾನೂನು, 


ತಿರುವನಂತಪುರಂ, 2015 ಜನವರಿ 1 , 

1190 ಧನು 17 | 
1936 ಪುಷ್ಯ 11. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆ ಮಂಜೂರುಮಾಡಿದಂತಹ 
ಮಸೂದೆಗೆ 2015 ಜನವರಿ 1ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಸಿ. ರಮಣಿ, 
ವಿಶೇಷ ಕಾರ್ಯದರ್ಶಿ (ಕಾನೂನು). 


2015ರ 1ನೇ ಅಧಿನಿಯಮ 
2014ರ ಕೇರಳ ತೆರಿಗೆ ಹೊರಿಸುವಿಕೆ ಕಾನೂನುಗಳು ( ತಿದ್ದುಪಡಿ) ಅಧಿನಿಯಮ 
1959ರ ಕೇರಳ ಸ್ಟಾಂಪು ಅಧಿನಿಯಮ , 1960ರ ಕೇರಳ ತೋಟಗಾರಿಕೆ ತೆರಿಗೆ 
ಅಧಿನಿಯಮ , 1961ರ ಕೇರಳ ಭೂ ತೆರಿಗೆ ಅಧಿನಿಯಮ , 1963ರ ಕೇರಳ 
ಸಾಮಾನ್ಯ ಮಾರಾಟ ತೆರಿಗೆ ಅಧಿನಿಯಮ, 1976ರ ಕೇರಳ ಮೋಟಾರು 
ವಾಹನ ತೆರಿಗೆ ಹೊರಿಸುವಿಕೆ ಅಧಿನಿಯಮ , 1976ರ ಕೇರಳ ಸುಂಕಗಳ 
ಅಧಿನಿಯಮ, 2003ರ ಕೇರಳ ಮೌಲ್ಯ ವರ್ಧಿತ ತೆರಿಗೆ ಅಧಿನಿಯಮ 
ಹಾಗೂ 2008ರ ಕೇರಳ ಹಣಕಾಸು ಅಧಿನಿಯಮವನ್ನು 
ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಿರುವ 

ಒಂದು 
ಅಧಿನಿಯಮ 


ಪೀಠಿಕೆ - 1959ರ ಕೇರಳ ಸ್ಟಾಂಪು ಅಧಿನಿಯಮ , 1960ರ ಕೇರಳ ತೋಟಗಾರಿಕೆ ತೆರಿಗೆ 
ಅಧಿನಿಯಮ, 1961ರ ಕೇರಳ ಭೂ ತೆರಿಗೆ ಅಧಿನಿಯಮ , 1963ರ ಕೇರಳ ಸಾಮಾನ್ಯ 
ಮಾರಾಟ ತೆರಿಗೆ ಅಧಿನಿಯಮ, 1976ರ ಕೇರಳ ಮೋಟಾರು ವಾಹನ ತೆರಿಗೆ ಹೊರಿಸುವಿಕೆ 
ಅಧಿನಿಯಮ, 1976ರ ಕೇರಳ ಸುಂಕಗಳ ಅಧಿನಿಯಮ , 2003ರ ಕೇರಳ ಮೌಲ್ಯ ವರ್ಧಿತ 
ತೆರಿಗೆ ಅಧಿನಿಯಮ ಹಾಗೂ 2008ರ ಕೇರಳ ಹಣಕಾಸು ಅಧಿನಿಯಮವನ್ನು ಇನ್ನು ಮುಂದಿನ 
ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ 

ಭಾರತ ಗಣರಾಜ್ಯದ ಅರುವತ್ತೈದನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ. ( 1) ಈ ಅಧಿನಿಯಮವನ್ನು 2014ರ ಕೇರಳ 
ತೆರಿಗೆ ಹೊರಿಸುವಿಕೆ ಕಾನೂನು (ತಿದ್ದುಪಡಿ) ಅಧಿನಿಯಮವೆಂದು ಕರೆಯಬಹುದು. 

( 2 ) 8ನೇ ವಿಭಾಗದ ( 2 ) ನೇ ಉಪ- ವಿಭಾಗದ ( ಎ ) ಖಂಡವು 2014 
ಸೆಪ್ಟೆಂಬರ್‌ 3ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿಯೂ 3 ಹಾಗೂ 4ನೇ 
ವಿಭಾಗಗಳು 2014ರ ಸೆಪ್ಟೆಂಬರ್ 30ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿಯೂ 5ನೇ 
ವಿಭಾಗ ಹಾಗೂ ( 1 ) ನೇ ಉಪ- ವಿಭಾಗ ಹಾಗೂ 8ನೇ ವಿಭಾಗದ ಹಾಗೂ 9ನೇ ವಿಭಾಗದ 
2ನೇ ಉಪ- ವಿಭಾಗದ ( ಬಿ) ಖಂಡವು 2014 ಅಕ್ಟೋಬರ್ 8ನೇ ದಿನಾಂಕದಂದು ಜಾರಿಗೆ 
ಬಂದಿರುವುದಾಗಿಯೂ 7ನೇ ವಿಭಾಗವು 2014 ಅಕ್ಟೋಬರ್ 30ನೇ ದಿನಾಂಕದಂದು ಜಾರಿಗೆ 
ಬಂದಿರುವುದಾಗಿಯೂ ( 2 ) ನೇ ವಿಭಾಗದ ( 1 ) ನೇ ಉಪ- ವಿಭಾಗ ಹಾಗೂ 6ನೇ ವಿಭಾಗವು 
2014 ನವೆಂಬರ್ 13ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿಯೂ ಉಳಿದ 
ವಿಭಾಗಗಳು ಕೂಡಲೇ ಜಾರಿಗೆ ಬರುವುದಾಗಿಯೂ ಭಾವಿಸತಕ್ಕದ್ದು. 

24 


2 . 1959ರ 17ನೇ ಅಧಿನಿಯಮದ ತಿದ್ದುಪಡಿ. - 1959ರ ಕೇರಳ ಸ್ವಾಂಪು 
ಅಧಿನಿಯಮ (1959ರ 17) ದಲ್ಲಿ, 

(1) 28ಎ ವಿಭಾಗದಲ್ಲಿ , ಉಪ- ವಿಭಾಗ ( 4) ರ ನಂತರ , ಈ ಕೆಳಗಿನ 
ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

( 5) ಉಪ-ವಿಭಾಗ (1ಬಿ) ಯ ಪ್ರಕಾರ ಹೆಚ್ಚಿಸಿದ ಭೂಮಿಯ ನ್ಯಾಯಸಮ್ಮತ 
ಮೌಲ್ಯವನ್ನು ಪ್ರಕಟಿಸಿದ ನಂತರ, ಉಪ- ವಿಭಾಗ ( 4) ರ ಅಪೀಲಿನ ಪ್ರಕಾರದ ಭೂಮಿಯ 
ನ್ಯಾಯಸಮ್ಮತ ಮೌಲ್ಯ ನಿರ್ಧರಣೆಯಿಂದಾಗಿ ಸಂಕಟ ಅನುಭವಿಸುವ ಯಾವುದೇ ವ್ಯಕ್ತಿಯೂ 
ಉಪ- ವಿಭಾಗ (1ಬಿ) ಪ್ರಕಾರ ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದಿಂದ ಒಂದು ವರ್ಷ 
ಕಾಲಾವಧಿಯೊಳಗೆ ಅಪೀಲಿನ ಪ್ರಕಾರ ಜಾರಿಗೊಳಿಸಿದ ಆದೇಶವನ್ನು ಪುನಃ ಪರಿಶೋಧಿಸಲು 
ಜಿಲ್ಲಾಧಿಕಾರಿಯವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ಜಿಲ್ಲಾಧಿಕಾರಿಯವರು 
ಅದನ್ನು ನಿಗದಿಪಡಿಸಬಹುದಾದ ಅಂತಹ ಕಾಲಾವಧಿಯೊಳಗೆ ಅಂತಹ ರೀತಿಯಲ್ಲಿ 
ಇತ್ಯರ್ಥಗೊಳಿಸತಕ್ಕದ್ದು. ”; 

( 2) 45ಬಿ ವಿಭಾಗದ, ( 3) ನೇ ಉಪ- ವಿಭಾಗದಲ್ಲಿ, ಎರಡು ವರ್ಷಗಳು ” ಎಂಬ 
ಪದಗಳಿಗೆ ಬದಲು “ಐದು ವರ್ಷಗಳು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

3. 1960ರ 17ನೇ ಅಧಿನಿಯಮದ ತಿದ್ದುಪಡಿ. - 1960ರ ಕೇರಳ ತೋಟಗಾರಿಕೆ 
ತೆರಿಗೆ ಅಧಿನಿಯಮ ( 1960ರ 17) ದಲ್ಲಿ, 

(1) 3ನೇ ವಿಭಾಗದಲ್ಲಿ, (1) ನೇ ಉಪ- ವಿಭಾಗದ ಷರತ್ತನ್ನು ಬಿಟ್ಟುಬಿಡತಕ್ಕದ್ದು; 

(2) I ಅನುಸೂಚಿಯ ಬದಲು, ಈ ಕೆಳಗಿನ ಅನುಸೂಚಿಯನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 


ಅನುಸೂಚಿ I 


[3 (1) ವಿಭಾಗವನ್ನು ನೋಡಿರಿ ] 


ದರ 


ಇಲ್ಲ 


1. ಒಬ್ಬ ವ್ಯಕ್ತಿಯ ಸ್ವಾಧೀನದಲ್ಲಿರುವ 
ತೋಟಗಳ ಒಟ್ಟು ವಿಸ್ತೀರ್ಣವು 

ಎರಡು ಹೆಕ್ಟರುಗಳಿಗಿಂತ ಮೀರದಿದ್ದಲ್ಲಿ 
2 . ಒಬ್ಬ ವ್ಯಕ್ತಿಯ ಸ್ವಾಧೀನದಲ್ಲಿರುವ 

ತೋಟಗಳ ಒಟ್ಟು ವಿಸ್ತೀರ್ಣ 


25 


( ಎ) ಎರಡು ಹೆಕ್ಟರುಗಳಿಗಿಂತ ಅಧಿಕ ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 

ಹಾಗೂ ನಾಲ್ಕು ಹೆಕ್ಟರುಗಳ ಪ್ರತಿಯೊಂದು ಹೆಕ್ಟೇರಿಗೆ ಇನ್ನೂರು ರೂಪಾಯಿ 

ವರೆಗೆ ಆಗಿದ್ದಲ್ಲಿ 
( ಬಿ) ನಾಲ್ಕು ಹೆಕ್ಟರುಗಳಿಗಿಂತ ಅಧಿಕ ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 

ಹಾಗೂ ಎಂಟು ಹೆಕ್ಟರುಗಳ ಪ್ರತಿಯೊಂದು ಹೆಕ್ಟೇರಿಗೆ ಮುನ್ನೂರು ರೂಪಾಯಿ 

ವರೆಗೆ ಆಗಿದ್ದಲ್ಲಿ 
( ೩) ಎಂಟು ಹೆಕ್ಟರುಗಳಿಗಿಂತ ಅಧಿಕ ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 

ಹಾಗೂ ಹದಿನೈದು ಹೆಕ್ಟರುಗಳ ಪ್ರತಿಯೊಂದು ಹೆಕ್ಟೇರಿಗೆ ನಾನೂರು ರೂಪಾಯಿ 

ವರೆಗೆ ಆಗಿದ್ದಲ್ಲಿ 
( ಡಿ) ಹದಿನೈದು ಹೆಕ್ಟರುಗಳಿಗಿಂತ ಅಧಿಕ ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 

ಹಾಗೂ ಇಪ್ಪತೈದು ಹೆಕ್ಟರುಗಳ ಪ್ರತಿಯೊಂದು ಹೆಕ್ಟೇರಿಗೆ ಐನೂರು ರೂಪಾಯಿ 

ವರೆಗೆ ಆಗಿದ್ದಲಿ 
( ಇ) ಇಪ್ಪತೈದು ಹೆಕ್ಟರುಗಳಿಗಿಂತ ಅಧಿಕವಿದ್ದಲ್ಲಿ ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 

ಪ್ರತಿಯೊಂದು ಹೆಕ್ಟೇರಿಗೆ ಏಳೂರು ರೂಪಾಯಿ.”. 
4. 1961ರ 13ನೇ ಅಧಿನಿಯಮದ ತಿದ್ದುಪಡಿ. - 1961ರ ಕೇರಳ ಭೂ ತೆರಿಗೆ 
ಅಧಿನಿಯಮ ( 1961ರ 13) ದ 6ನೇ ಉಪ- ವಿಭಾಗದ (1) ನೇ ಉಪ- ವಿಭಾಗದ ಹಾಗೂ 
ಅದರ ಷರತ್ತಿನ ಬದಲು, ಈ ಕೆಳಗಿನ ಉಪ- ವಿಭಾಗವನ್ನು ಹಾಗೂ ಷರತ್ತನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 


“(1) 7ನೇ ವಿಭಾಗದ (2) ನೇ ಉಪ- ವಿಭಾಗದಲ್ಲಿನ ನಿಬಂಧನೆಗಳಿಗೆ ವಿಧೇಯವಾಗಿ , 
5ನೇ ವಿಭಾಗದ ಪ್ರಕಾರ ಹೊರಿಸಬೇಕಾದ ಹಾಗೂ ವಸೂಲಿಮಾಡಬೇಕಾದ ಮೂಲ ತೆರಿಗೆಯು 
ಒಂದು ವರ್ಷಕ್ಕೆ ಒಂದು ಆರ್‌ಗೆ ಪಂಚಾಯತ್ ಪ್ರದೇಶಗಳಲ್ಲಿ ಐದು ರೂಪಾಯಿ , ಟೌನ್ 
ಪಂಚಾಯತ್ ಹಾಗೂ ಮುನ್ಸಿಪಲ್ ಕೌನ್ಸಿಲ್ ಪ್ರದೇಶಗಳಲ್ಲಿ ಹತ್ತು ರೂಪಾಯಿ ಹಾಗೂ 
ಮುನ್ಸಿಪಲ್ ಕಾರ್ಪೊರೇಷನ್ ಪ್ರದೇಶಗಳಲ್ಲಿ ಇಪ್ಪತ್ತು ರೂಪಾಯಿ ಆಗಿರತಕ್ಕದ್ದು: 

ಆದರೆ, ಒಬ್ಬ ಭೂಮಿಯ ಯಜಮಾನನ ಸ್ವಾಧೀನದಲ್ಲಿರುವ ಭೂಮಿಯ ಒಟ್ಟು 
ವಿಸ್ತೀರ್ಣವು ಪಂಚಾಯತ್ ಪ್ರದೇಶಗಳಲ್ಲಿ 8.1 ಆರ್, ಟೌನ್ ಪಂಚಾಯತ್ ಹಾಗೂ 

26 


ಮುನ್ಸಿಪಲ್ ಕೌನ್ಸಿಲ್ ಪ್ರದೇಶಗಳಲ್ಲಿ 2 .43 ಆರ್ ಹಾಗೂ ಮುನ್ಸಿಪಲ್ ಕಾರ್ಪೊರೇಷನ್ 
ಪ್ರದೇಶಗಳಲ್ಲಿ 1. 62 ಆರ್‌ಗಿಂತ ಮಿರದಿದ್ದಲ್ಲಿ ಆ ರೀತಿಯ ಭೂಮಿಯ ಮೇಲೆ ಹೊರಿಸ 
ಬೇಕಾದ ಹಾಗೂ ವಸೂಲಿಮಾಡಬೇಕಾದ ಮೂಲ ತೆರಿಗೆಯು ಒಂದು ವರ್ಷಕ್ಕೆ ಒಂದು 
ಆರ್‌ಗೆ ಪಂಚಾಯತ್ ಪ್ರದೇಶಗಳಲ್ಲಿ ಎರಡು ರೂಪಾಯಿ ಐವತ್ತು ಪೈಸೆ, ಟೌನ್ 
ಪಂಚಾಯತ್ ಹಾಗೂ ಮುನ್ಸಿಪಲ್ ಕೌನ್ಸಿಲ್ ಪ್ರದೇಶಗಳಲ್ಲಿ ಐದು ರೂಪಾಯಿ ಹಾಗೂ 
ಮುನ್ಸಿಪಲ್ ಕಾರ್ಪೊರೇಶನ್ ಪ್ರದೇಶಗಳಲ್ಲಿ ಹತ್ತು ರೂಪಾಯಿ ಆಗಿರತಕ್ಕದ್ದು. ”. 


5. 1963ರ 15ನೇ ಅಧಿನಿಯಮದ ತಿದ್ದುಪಡಿ. - 1963ರ ಕೇರಳ ಸಾಮಾನ್ಯ ಮಾರಾಟ 
ತೆರಿಗೆ ಅಧಿನಿಯಮ (1963ರ 15) ದ, ಅನುಸೂಚಿಯ ಕ್ರಮ ನಂಬ್ರ 2 ವಿದೇಶ ಮದ್ಯ ” 
ಎಂಬುದರಲ್ಲಿನ, 


( ) (6) ಬಿಯರ್ ಹಾಗೂ ವೈನ್ ” ಎಂಬ ಐಟಂನ ಎದುರಿನ “ ತೆರಿಗೆಯ ದರ 
(ಶೇಕಡಾ ) ” ಎಂಬ ಶೀರ್ಷಿಕೆಯ ಕೆಳಗಿನ 50 ”, ಎಂಬ ಅಂಕೆಯ ಬದಲು "70 " ಎಂಬ 
ಅಂಕೆಯನ್ನು ಸೇರಿಸತಕ್ಕದ್ದು; 


- (i) (i ) ಬಿಯರ್ ಹಾಗೂ ವೈನ್‌ನ ಹೊರತು ಖರೀದಿ ಮೌಲ್ಯವು ಪ್ರತಿಯೊಂದು 
ಪೆಟ್ಟಿಗೆಗೆ 400 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಆಗಿದ್ದಲ್ಲಿ ” ಎಂಬ ಐಟಂನ 
ಎದುರಿನ, ತೆರಿಗೆಯ ದರ ( ಶೇಕಡಾ) ಎಂಬ ಶೀರ್ಷಿಕೆಯ ಕೆಳಗಿನ “115 ”, ಎಂಬ 
ಅಂಕೆಯ ಬದಲು “ 135 ” ಎಂಬ ಅಂಕೆಯನ್ನು ಸೇರಿಸತಕ್ಕದ್ದು; 

( ii ) (iii) ಮೇಲಿನ ಐಟಮ್ (i) ಹಾಗೂ (ii) ರಲ್ಲಿ ಒಳಪಡದ ಇತರ ವಿದೇಶ 
ಮದ್ಯ ” ಎಂಬ ಐಟಂನ ಎದುರಿನ ತೆರಿಗೆಯ ದರ ( ಶೇಕಡಾ) ”, ಎಂಬ ಶೀರ್ಷಿಕೆಯ 
ಕೆಳಗಿನ “105 ”, ಎಂಬ ಅಂಕೆಯ ಬದಲು “125 ” ಎಂಬ ಅಂಕೆಯನ್ನು ಸೇರಿಸತಕ್ಕದ್ದು. 


6. 1976ರ 19ನೇ ಅಧಿನಿಯಮದ ತಿದ್ದುಪಡಿ. - 1976ರ ಕೇರಳ ಮೋಟಾರು ವಾಹನ 
ತೆರಿಗೆ ಹೊರಿಸುವಿಕೆ ಅಧಿನಿಯಮ ( 1976ರ 19 ) ದಲ್ಲಿ 


(1) 4ನೇ ವಿಭಾಗದ, ( 8) ನೇ ಉಪ- ವಿಭಾಗದ ನಂತರ , ಈ ಕೆಳಗಿನ ಷರತ್ತನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ: 

- 27 


“ ಆದರೆ, ಪಾವತಿಸಬೇಕಾದ ಬಾಕಿ ತೆರಿಗೆಯನ್ನು ನಿಗದಿತ ಕಾಲಾವಧಿಯೊಳಗೆ ಪಾವತಿಸದ 
ವಿಷಯಗಳಿಗೆ ಈ ಅಧಿನಿಯಮದ 22ನೇ ವಿಭಾಗದ ಪ್ರಕಾರ ಸರಕಾರವು ಅನುಮತಿಸಿದ 
ಕಡಿಮೆ ಅಥವಾ ನವೀಕರಿಸಿದ ದರದ ತೆರಿಗೆಯನ್ನು ಪಾವತಿಸಲು (3) ನೇ ಉಪ- ವಿಭಾಗದ 
( ಬಿ ) ಖಂಡದ ಹಾಗೂ (7) ನೇ ಉಪವಿಭಾಗದ ಹಾಗೂ ( 8) ನೇ ಉಪ-ವಿಭಾಗದ 
ಉಪಬಂಧಗಳು ಅನ್ವಯವಾಗುವುದಲ್ಲ .”. 

(2) 1ನೇ ಅನುಬಂಧದಲ್ಲಿ, ಕ್ರಮನಂಬ್ರ ( ಎ) ಯಲ್ಲಿ. 

( ಎ) 7ನೇ ಕ್ರಮ ನಂಬ್ರ ಹಾಗೂ ಅದರೆದುರಿನ ( 2) ಹಾಗೂ ( 3) ನೇ 
ಕಾಲಂಗಳ ನಮೂದನೆಗಳಿಗೆ ಬದಲು, ಈ ಕೆಳಗಿನ ಕ್ರಮ ನಂಬ್ರಗಳನ್ನೂ ನಮೂದನೆಗಳನ್ನೂ 
ಅನುಕ್ರಮವಾಗಿ ಸೇರಿಸತಕ್ಕದ್ದು, ಅದೇನೆಂದರೆ: 


ವಾಹನದ ಖರೀದಿ ಮೌಲ್ಯದ 15 % 


7. ಖರೀದಿ ಮೌಲ್ಯವು ಹದಿನೈದು ಲಕ್ಷ 
ರೂಪಾಯಿಗಿಂತ ಹೆಚ್ಚು ಹಾಗೂ ಇಪ್ಪತ್ತು 
ಲಕ್ಷ ರೂಪಾಯಿ ವರೆಗಿನ ವ್ಯಕ್ತಿಗತ 
ಬಳಕೆಯ ಮೋಟಾರು ಕಾರುಗಳು ಹಾಗೂ 
ಖಾಸಗಿ ಸೇವಾ ವಾಹನಗಳು ( ನಾನ್ 
ಟ್ರಾನ್ಸ್‌ಪೋರ್ಟ್ ವೆಹಿಕಲ್ಸ್ ) 


ವಾಹನದ ಖರೀದಿ ಮೌಲ್ಯದ 20 % ”; 


7ಎ ಖರೀದಿ ಮೌಲ್ಯವು ಇಪ್ಪತ್ತು ಲಕ್ಷಕ್ಕಿಂತ 

ಹೆಚ್ಚಿನ ವ್ಯಕ್ತಿಗತ ಬಳಕೆಯ ಮೋಟಾರು 
ಕಾರುಗಳು ಹಾಗೂ ಖಾಸಗಿ ಸೇವಾ 
ವಾಹನಗಳು ( ನಾನ್ ಟ್ರಾನ್ಸ್‌ಪೋರ್ಟ್ 
ವೆಹಿಕಲ್ಸ್ ) 


( ಬಿ) 8ನೇ ಕ್ರಮ ನಂಬ್ರ ಹಾಗೂ ಅದರೆದುರಿನ ( 2) ಹಾಗೂ ( 3) ನೇ 
ಕಾಲಂಗಳಲ್ಲಿನ ನಮೂದನೆಗಳಿಗೆ ಬದಲು, ಈ ಕೆಳಗಿನ ಕ್ರಮ ನಂಬ್ರಗಳನ್ನೂ ನಮೂದನೆಗಳನ್ನೂ 
ಅನುಕ್ರಮವಾಗಿ ಸೇರಿಸತಕ್ಕದ್ದು, ಅದೇನೆಂದರೆ: 


28 


ವಾಹನದ ಖರೀದಿ ಮೌಲ್ಯದ 6 % 


“ 8, 1500 ಸಿ. ಸಿ. ಗಿಂತ ಕಡಿಮೆ ಕ್ಯುಬಿಕ್ 

ಕೆಪಾಸಿಟಿಯ ಹಾಗೂ ಖರೀದಿ ಮೌಲ್ಯವು 
ಇಪ್ಪತ್ತು ಲಕ್ಷ ರೂಪಾಯಿಗಿನ ಮೋಟಾರು 
ಕ್ಯಾಬ್ಗಳು 


ವಾಹನದ ಖರೀದಿ ಮೌಲ್ಯದ 20 % ”. 


“8ಎ 1500 ಸಿ. ಸಿ. ಗಿಂತ ಕಡಿಮೆ ಕ್ಯುಬಿಕ್ 

ಕೆಪಾಸಿಟಿಯ ಹಾಗೂ ಖರೀದಿ ಮೌಲ್ಯವು 
ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ 
ಮೋಟಾರು ಕ್ಯಾಬ್ಗಳು 


( ಸಿ) 10ನೇ ಕ್ರಮ ನಂಬ್ರದ ಹಾಗೂ ಅದರೆದುರಿನ ( 2) ಹಾಗೂ ( 3) ನೇ 
ಕಾಲಂಗಳ ನಮೂದನೆಗಳಿಗೆ ಬದಲು, ಅನುಕ್ರಮವಾಗಿ ಈ ಕೆಳಗಿನ ಕ್ರಮನಂಬ್ರಗಳನ್ನು ಹಾಗೂ 
ನಮೂದನೆಗಳನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 


ವಾಹನದ ಖರೀದಿ ಮೌಲ್ಯದ 10 % 


“10 , 1500 ಸಿ ಸಿ ಹಾಗು ಅದಕ್ಕಿಂತ 

ಹೆಚ್ಚು ಕ್ಯುಬಿಕ್ ಕೆಪಾಸಿಟಿಯ ಹಾಗೂ 
ಖರೀದಿ ಮೌಲ್ಯವು ಹದಿನೈದು ಲಕ್ಷಕ್ಕಿಂತ 
ಹೆಚ್ಚು ಹಾಗೂ ಇಪ್ಪತ್ತು ಲಕ್ಷ 
ರೂಪಾಯಿ ವರೆಗಿನ ಮೋಟಾರು ಕ್ಯಾಬ್ಗಳು 
ಹಾಗೂ ಟೂರಿಸ್ಟ್ ಮೋಟಾರು ಕ್ಯಾಬ್‌ಗಳು 


4 


. 


ವಾಹನದ ಖರೀದಿ ಮೌಲ್ಯದ 20 % ”. 


10ಎ, 1500 ಸಿ. ಸಿ. ಗಿಂತ ಕಡಿಮೆ ಕ್ಯುಬಿಕ್ 

ಕೆಪಾಸಿಟಿಯ ಹಾಗೂ ಖರೀದಿ ಮೌಲ್ಯವು 
ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಟೂರಿಸ್ಟ್ 
ಮೋಟಾರು ಕ್ಯಾಬ್ಗಳು 


( ಡಿ) 12ನೇ ಕ್ರಮನಂಬ್ರ ಹಾಗೂ ಅದರೆದುರಿನ (2) ಹಾಗೂ (3) ನೇ ಕಾಲಂಗಳ 
ನಮೂದನೆಗಳಿಗೆ ಬದಲು, ಅನುಕ್ರಮವಾಗಿ ಈ ಕೆಳಗಿನ ಕ್ರಮನಂಬ್ರಗಳನ್ನು ಹಾಗೂ 
ನಮೂದನೆಗಳನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 


29 


ವಾಹನದ ಖರೀದಿ ಮೌಲ್ಯದ 15 % . ”. 


*12. 1500 ಸಿ. ಸಿ . ಹಾಗೂ ಅದಕ್ಕಿಂತ 

ಹೆಚ್ಚು ಕ್ಯುಬಿಕ್ ಕೆಪಾಸಿಟಿಯ ಹಾಗೂ 
ಖರೀದಿ ಮೌಲ್ಯವು ಹದಿನೈದು ಲಕ್ಷ 
ರೂಪಾಯಿಗಿಂತ ಹೆಚ್ಚು ಹಾಗೂ ಇಪ್ಪತ್ತು 
ಲಕ್ಷ ರೂಪಾಯಿ ವರೆಗಿನ ಮೋಟಾರು 
ಕ್ಯಾಬ್‌ಗಳು ಹಾಗೂ ಟೂರಿಸ್ಟ್ ಮೋಟಾರು 
ಕ್ಯಾಬ್ಗಳು 


ವಾಹನದ ಖರೀದಿ ಮೌಲ್ಯದ 20 % ”. 


“12ಎ, 1500 ಸಿ. ಸಿ. ಹಾಗೂ ಅದಕ್ಕಿಂತ 

ಹೆಚ್ಚು ಕ್ಯುಬಿಕ್ ಕೆಪಾಸಿಟಿಯ ಹಾಗೂ 
ಖರೀದಿ ಮೌಲ್ಯವು ಇಪ್ಪತ್ತು ಲಕ್ಷ 
ರೂಪಾಯಿಗಿಂತ ಹೆಚ್ಚಿನ ಮೋಟಾರು 
ಕ್ಯಾಬ್ಗಳು ಹಾಗೂ ಟೂರಿಸ್ಟ್ ಮೋಟಾರು 
ಕ್ಯಾಬ್ಗಳು 


7. 1977ರ 6ನೇ ಅಧಿನಿಯಮದ ತಿದ್ದುಪಡಿ. - 1976ರ ಕೇರಳ ಸುಂಕಗಳ ತೆರಿಗೆ 
ಅಧಿನಿಯಮ ( 1977ರ 6) ದ 2ನೇ ವಿಭಾಗದ, ( ಎ) ಖಂಡದ ಬದಲು, ಈ ಕೆಳಗಿನ 
ಖಂಡವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

( ಎ) “ಸೇತುವೆ ” ಎಂದರೆ, ಹೆದ್ದಾರಿಯಲ್ಲಿರುವ ಯಾವುದೇ ಸೇತುವೆ ಎಂದರ್ಥ 
ಆದರೆ ಇದರಲ್ಲಿ ನಿರ್ಮಾಣ ವೆಚ್ಚವು ( ಭೂ ಆರ್ಜನೆ ಹಾಗೂ ಸೇತುವೆಯನ್ನು 
ಹೆದ್ದಾರಿಯೊಂದಿಗೆ ಸಂಪರ್ಕಿಸಲು ಅಗತ್ಯವಾದ ಸಮೀಪ ರಸ್ತೆಗಳ ನಿರ್ಮಾಣ ವೆಚ್ಚವು 
ಒಳಗೊಂಡು ) ಹತ್ತು ಕೋಟಿ ರೂಪಾಯಿಗಿಂತ ಕಡಿಮೆ ಇರುವ ಸೇತುವೆಯು 
ಒಳಗೊಳ್ಳುವುದಲ್ಲ.”. 


8. 2004ರ 30ನೇ ಅಧಿನಿಯಮದ ತಿದ್ದುಪಡಿ. - 2003ರ ಕೇರಳ ಮೌಲ್ಯವರ್ಧಿತ 
ತೆರಿಗೆ ಅಧಿನಿಯಮ (2004ರ 30) ದಲ್ಲಿ. 

(1) 6ನೇ ವಿಭಾಗದ (1) ನೇ ಉಪ- ವಿಭಾಗದ ( ಎ) ಖಂಡದಲ್ಲಿನ ಪಟ್ಟಿಯ ಕ್ರಮ 
ನಂಬ್ರ 1ರ ಎದುರಿನ ( 4) ನೇ ಕಾಲಂನ “ತೆರಿಗೆ ದರವು ಶೇಕಡಾದಲ್ಲಿ ” ಎಂಬ ಶೀರ್ಷಿಕೆಯ 
ಕೆಳಗಿನ “22 ” ಎಂಬ ಅಂಕೆಗೆ ಬದಲು “30 ” ಎಂಬ ಅಂಕೆಯನ್ನು ಸೇರಿಸತಕ್ಕದ್ದು. 


30 


(2) 8ನೇ ವಿಭಾಗದಲ್ಲಿ, 
( ಎ) ( ಎ) ಖಂಡದಲ್ಲಿ, 

(i) (i) ನೇ ಉಪ- ಖಂಡದಲ್ಲಿ, “6ನೇ ವಿಭಾಗದ ( 2) ನೇ ಉಪ- ವಿಭಾಗ 
ಪ್ರಕಾರದ ತೆರಿಗೆಯೊಂದಿಗೆ ಒಟ್ಟು ಕರಾರು ಮೊತ್ತದ ಆರು ಶೇಕಡಾದಂತೆ ” ಎಂಬ ಪದಗಳಿಗೆ, 
ಅಂಕೆಗಳಿಗೆ ಹಾಗೂ ಆವರಣಗಳಿಗೆ ಬದಲು “ ಒಟ್ಟು ಕರಾರು ಮೊತ್ತದ ಏಳು ಶೇಕಡಾದಂತೆ ” 
ಎಂಬ ಪದಗಳನ್ನು ಸೇರಿಸತಕ್ಕದ್ದು; 


- (i) (i) ನೇ ಉಪ- ಖಂಡದ ಷರತ್ತಿನಲ್ಲಿ, “6ನೇ ವಿಭಾಗದ (2) ನೇ ಉಪ 
ವಿಭಾಗ ಪ್ರಕಾರದ ತೆರಿಗೆಯೊಂದಿಗೆ ಒಟ್ಟು ಕರಾರು ಮೊತ್ತದ ನಾಲ್ಕು ಶೇಕಡಾದಂತೆ ” ಎಂಬ 
ಪದಗಳಿಗೆ, ಅಂಕೆಗಳಿಗೆ ಹಾಗೂ ಆವರಣಗಳಿಗೆ ಬದಲು “ ಒಟ್ಟು ಕರಾರು ಮೊತ್ತದ ಐದು 
ಶೇಕಡಾದಂತೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 


(iii) (ii) ನೇ ಉಪ- ವಿಭಾಗದಲ್ಲಿ, “6ನೇ ವಿಭಾಗದ (2) ನೇ ಉಪ- ವಿಭಾಗ 
ಪ್ರಕಾರದ ತೆರಿಗೆಯೊಂದಿಗೆ ಒಟ್ಟು ಕರಾರು ಮೊತ್ತದ ಮೂರು ಶೇಕಡಾದಂತೆ ” ಎಂಬ ಪದಗಳಿಗೆ, 
ಅಂಕೆಗಳಿಗೆ ಹಾಗೂ ಆವರಣಗಳಿಗೆ ಬದಲು “ಒಟ್ಟು ಕರಾರು ಮೊತ್ತದ ನಾಲ್ಕು ಶೇಕಡಾದಂತೆ” 
ಎಂಬ ಪದಗಳನ್ನು ಸೇರಿಸತಕ್ಕದ್ದು; 


(iv ) (ii)ನೇ ಉಪ- ಖಂಡದ ನಾಲ್ಕನೇ ಷರತ್ತನ್ನು ಬಿಟ್ಟು ಬಿಡತಕ್ಕದ್ದು. 
( ಬಿ) (ಎಚ್) ಖಂಡದಲ್ಲಿ, " 20 " ಎಂಬ ಅಂಕೆಗೆ ಬದಲು “ 30 ” ಎಂಬ 
ಅಂಕೆಯನ್ನು ಸೇರಿಸತಕ್ಕದ್ದು. 


1 


. 


ಎಂಬ 


9, 2008ರ 21ನೇ ಅಧಿನಿಯಮದ ತಿದ್ದುಪಡಿ. 2008ರ ಕೇರಳ ಹಣಕಾಸು 
ಅಧಿನಿಯಮ (2008ರ 21 ) ದ 6ನೇ ವಿಭಾಗದಲ್ಲಿ, 

( ಎ) ( 2ಎ ) ಉಪ- ವಿಭಾಗದ ಬದಲು, ಈ ಕೆಳಗಿನ ಉಪ- ವಿಭಾಗವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ: 


31. 


10 


(2ಎ) ( ಎ) 1963ರ ಕೇರಳ ಸಾಮಾನ್ಯ ಮಾರಾಟ ತೆರಿಗೆ ಅಧಿನಿಯಮ 
( 1963ರ 15 ) ದ, 5ನೇ ವಿಭಾಗದ ( 1) ನೇ ಉಪ- ವಿಭಾಗದ ( ಬಿ) ಖಂಡ ಪ್ರಕಾರ ಕೇರಳ 
ರಾಜ್ಯ ಬಿವರೇಜಸ್ ( ನಿರ್ಮಾಣ ಹಾಗೂ ಮಾರಾಟ ) ನಿಗಮ ನಿಯಮಿತವು 
ಪಾವತಿಸಬೇಕಾದಂತಹ ತೆರಿಗೆಯ ಮೇಲೆ, 


( ) ಆದಾಯ ತೆರಿಗೆ ಪಾವತಿದಾರರಲ್ಲದ ರೋಗಿಗಳಿಗೆ ಸರಕಾರಿ ಆಸ್ಪತ್ರೆಗಳಲ್ಲಿ 
ಜೆನೆರಿಕ್ ಔಷಧಿಯನ್ನು ಉಚಿತವಾಗಿ ಒದಗಿಸುವ ಸರಕಾರದ ಬದ್ಧತೆಯನ್ನು ನೆರವೇರಿಸುವುದಕ್ಕಾಗಿ 
ಒಂದು ಶೇಕಡಾ ದರದಲ್ಲಿ, ಮೆಡಿಕಲ್ ಸೆಸ್ ಎಂದು ಕರೆಯಲ್ಪಡುವ ಒಂದು ಸೆಸ್‌ನ್ನು; 


(ii ) ರಾಜ್ಯದ ಅಬಕಾರಿ ಧೋರಣೆಯ ಪ್ರಕಾರ ಬಾರ್ ಹೋಟೆಲ್‌ಗಳನ್ನು 
ಮುಚಲ್ಪಟ್ಟಿರುವುದರಿಂದಾಗಿ ಕೆಲಸ ನಷ್ಟಹೊಂದಿದ ಬಾರ್ ಹೋಟೆಲ್‌ಗಳಲ್ಲಿನ ನೌಕರರ 
ಪುನರ್ವಸತಿಗಾಗಿರುವ ಸರಕಾರದ ಬದ್ಧತೆಯನ್ನು ನೆರವೇರಿಸುವುದಕ್ಕಾಗಿ ಐದು ಶೇಕಕಡಾ ದರದಲ್ಲಿ, 
ಪುನರ್ವಸತಿ ಸೆಸ್ ಎಂದು ಕರೆಯಲ್ಪಡುವ ಒಂದು ಸೆಸ್ಸನ್ನು ಹೊರಿಸತಕ್ಕದ್ದು ಹಾಗೂ 
ವಸೂಲಿಮಾಡತಕ್ಕದ್ದು; 

( ಬಿ) ಈ ರೀತಿ ವಸೂಲಿ ಮಾಡಲ್ಪಡುವ ಸೆಸ್ (1) ನೇ ಉಪ- ವಿಭಾಗದ ಪ್ರಕಾರ 
ವಸೂಲಿ ಮಾಡಲ್ಪಡುವ ಸೆಸ್‌ಗಿಂತ ಹೆಚ್ಚುವರಿ ಸೆಸ್ ಆಗಿರತಕ್ಕದ್ದು.”; 

( ಬಿ) ( 3) ನೇ ಉಪ- ವಿಭಾಗದಲ್ಲಿ, “ಸಾಮಾಜಿಕ ಸುರಕ್ಷಾ ಸೆಸ್ ಹಾಗೂ ಮೆಡಿಕಲ್ 
ಸೆಸ್ ”, ಎಂಬ ಪದಗಳಿಗೆ ಬದಲು ಸಾಮಾಜಿಕ ಸುರಕ್ಷಾ ಸೆಸ್ , ಮೆಡಿಕಲ್ ಸೆಸ್ ಹಾಗೂ 
ಪುನರ್ವಸತಿ ಸೆಸ್ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 


10. ರದ್ದತಿ ಮತ್ತು ರಕ್ಷಣೆ. 1) 2014ರ ಕೇರಳ ಮೌಲ್ಯ ವರ್ಧಿತ ತೆರಿಗೆ 
(ತಿದ್ದುಪಡಿ) ಅಧ್ಯಾದೇಶ ( 2014ರ 21), 2014ರ ಕೇರಳ ಭೂ ತೆರಿಗೆ (ತಿದ್ದುಪಡಿ) 
ಅಧ್ಯಾದೇಶ (2014ರ 22 ), 2014ರ ಕೇರಳ ತೋಟಗಾರಿಕೆ ತೆರಿಗೆ ( ತಿದ್ದುಪಡಿ) ಅಧ್ಯಾದೇಶ 
( 2014ರ 23), 2014ರ ಕೇರಳ ತೆರಿಗೆ ಹೊರಿಸುವಿಕೆ ಕಾನೂನುಗಳು (ತಿದ್ದುಪಡಿ) ಅಧ್ಯಾದೇಶ, 
(2014ರ 24), 2014ರ ಕೇರಳ ಸುಂಕಗಳ (ತಿದ್ದುಪಡಿ) ಅಧ್ಯಾದೇಶ ( 2014ರ 26 ), 
2014ರ ಕೇರಳ ಸ್ಟಾಂಪು (ತಿದ್ದುಪಡಿ) ಅಧ್ಯಾದೇಶ ( 2014ರ 29) ಹಾಗೂ 2014ರ ಕೇರಳ 
ಮೋಟಾರು ವಾಹನ ತೆರಿಗೆ ಹೊರಿಸುವಿಕೆ ( ತಿದ್ದುಪಡಿ) ಅಧ್ಯಾದೇಶ (2014ರ 30) ವನ್ನು ಈ 
ಮೂಲಕ ರದ್ದುಗೊಳಿಸಲಾಗಿದೆ . 


11 


(2 ) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶಗಳ ಪ್ರಕಾರ ತಿದ್ದುಪಡಿಮಾಡಿದ 
ಅಧಿನಿಯಮದ ಪ್ರಕಾರ ಮಾಡಿದ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಯಾವುದೇ ಕ್ರಮವು 
ಅನುಕ್ರಮವಾಗಿ 1959ರ ಕೇರಳ ಸ್ಟಾಂಪು ಅಧಿನಿಯಮ ( 1959ರ 17) ದ, 1960ರ ಕೇರಳ 
ತೋಟಗಾರಿಕೆ ತೆರಿಗೆ ಅಧಿನಿಯಮ ( 1960ರ 17 ) ದ , 1961ರ ಕೇರಳ ಭೂ ತೆರಿಗೆ 
ಅಧಿನಿಯಮ (1961ರ 13) ದ, 1963ರ ಕೇರಳ ಸಾಮಾನ್ಯ ಮಾರಾಟ ತೆರಿಗೆ ಅಧಿನಿಯಮ 
(1963ರ 15) ದ, 1976ರ ಕೇರಳ ಮೋಟಾರು ವಾಹನ ತೆರಿಗೆ ಹೊರಿಸುವಿಕೆ ಅಧಿನಿಯಮ 
( 1976ರ 19 ) ದ , 1976ರ ಕೇರಳ ಸುಂಕಗಳ ಅಧಿನಿಯಮ ( 1977ರ 6) ದ, 2003ರ 
ಕೇರಳ ಮೌಲ್ಯ ವರ್ಧಿತ ತೆರಿಗೆ ಅಧಿನಿಯಮ ( 2004ರ 30) ದ ಹಾಗೂ 2008ರ ಕೇರಳ 
ಹಣಕಾಸು ಅಧಿನಿಯಮ ( 2008ರ 21 ) ದ ಪ್ರಕಾರ ಮಾಡಿರುವುದಾಗಿ ಅಥವಾ 
ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


33 


